ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1227(1459) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ವಿಷಯ: 2ಎನಲ್ಲಿರುವ ಜಾತಿ ಹಾಗೂ ಉಪಜಾತಿಗಳ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಹಿಂದುಳಿದ ವರ್ಗ 2ಎ ನಲ್ಲಿರುವ ಜಾತಿ ಹಾಗೂ ಉಪಜಾತಿಗಳಾವುವು; 
(ವಿವರ ನೀಡುವುದು) 


(ಆ) 2ಎ ನಲ್ಲಿ ಇರುವ ಎಲ್ಲಾ ಜಾತಿಗಳಿಗೆ ಹೊರಡಿಸಿರುವ ಗೆಜೆಟ್‌ ನೋಟಿಫಿಕೇಷನ್‌ ವಿವರ 
ನೀಡುವುದು; 


(ಇ) ಹಾಲಿ 2ಎಗೆ ಸೇರಿಸಬೇಕೆಂದು ಒತ್ತಾಯಿಸುತ್ತಿರುವ ಜಾತಿ ಹಾಗೂ ಉಪಜಾತಿಗಳಾವುವು? 
(ವಿವರ ಒದಗಿಸುವುದು) 


